ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದಪ್ಪಶ್ನೆ ಸಂಖ್ಯೆ : 2037(2399) 
ಶ್ರೀ ಸುನೀಲ್‌ ವಲ್ಲಾಪುರ್‌ 
ಸದಸ ಸರು 1 ) 
ಘನ (ವಿಧಾನ ಸಚೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾಗಿದ್ದ ದಿನಾಂಕ : 29.03.2021 
ಅರಣ ಹಾಗೂ ಆಹಾರ, ನಾಗರೀಕ ಸರಬರಾಜು 
ಉತ್ತರಿಸುವವರು ್ಥ ಈ 4 
3ಂಸು ಮತ್ತು ಗ್ರಾಹಕರ ವ್ಯವಹಾರಗಳು ಸಚಿವರು 
ಕ್ರಸಂ ಪ್‌ ಉತ್ತರ 
ಅ) [ಕಲಬುರಗಿ ಜಿಲ್ಲೆಯಲ್ಲಿರುವ "ಅರಣ್ಯ | ಕಲಬುರಗಿ "ಅರಣ್ಯ `ವಿಭಾಗಡ ಅರಣ್ಯ ಪ್ರದೇಶದ ಇಟ್ಟು 
ಪ್ರದೇಶವೆಷ್ಟು; (ತಾಲ್ಲೂಕುವಾರು ಮಾಹಿತಿ | ವಿಸ್ತೀರ್ಣ 35317.70 ಹೆಕ್ಷೇರ್‌ ಇರುತ್ತದೆ. ತಾಲ್ಲೂಕುವಾರು 
ನೀಡುವುದು) ವಿವರ ಈ ಕೆಳಗಿನಂತಿದೆ. 
ನ ಬ ಒಟ್ಟು ವಿಸ್ತೀರ್ಣ 
ಕ್ರಸಂ ವಲಯ ತಾಲ್ಲೂಕು (ಹೆ್ಟೇಲ್‌ಗಳಲಿ 
T ಕಲಜಾರಗ ಕಪಬರಗಿ 1505.60 
ಜೇವರ್ಗಿ 889.77 
2 ಆಳಂದ ಆಳಂದ 1505.04 
ಅಫಜಲಹೊರೆ 
3 ಚಿಂಚೋಳಿ | $110.66 
(ಪ್ರಾದೇಶಿಕ) 
4 ಚಿಂಚಾಧ ಚಂಚೋಳಿ 1560128 
ವನ್ಯಜೀವಿ 
5 ಚಿತ್ತಾಹೂಕ ಚಿತ್ತಾಪೂರ 46537 
ಸೇಡಂ 2532.04 
ಒಟ್ಟು 35317.7 
ಆ) ಅರಣ್ಯ ಪ್ರದೇಶವನ್ನು ' ಒತ್ತುವ [ಬಂದಿದೆ ಒಟ್ಟ 1402 ಎಕರ ಪ್ರಣ 343 


ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದಲ್ಲಿ, ಒತ್ತುವರಿ 
ಮಾಡಿರುವ ವಿಸ್ತೀರ್ಣ ಎಷ್ಟು ಮತ್ತು 
ಒತ್ತುವರಿ ಮಾಡಿರುವವರ ವಿರುದ್ದ 
ದಾಖಲಾದ ಪ್ರಕರಣಗಳೆಷ್ಟು 
(ತಾಲ್ಲೂಕುವಾರು ಮಾಹಿತಿ ನೀಡುವುದು) 


ಹೆಕ್ಟೇರ್‌) ಒತ್ತುವರಿ ಆಗಿರುತ್ತದೆ. ತಾಲ್ಲೂಕುವಾರು ವಿವರ ಈ 
ಕೆಳಕಂಡಂತಿದೆ. 


ತಾಲ್ಲೂಕುವಾರು ಅರಣ್ಯ ಅತಿಕ್ರಮಣದ ವಿವರೆ 
ಜತ ಕುಟುಂಬಗಳ ವಿಸ್ಲೀರ್ಣ 
ಬ ಸಂಖ್ಯೆ ಎಕೆ ಗುಂಟೆ 

ಆಳೆಂದ 134 352 1 
ಚಿತ್ತಾಪುರ 142 541 21 
ಚಿಂಚೋಳಿ 157 454 5 
ಕಲಬುರಗಿ 29 42 0 
ಸೇಡಂ 23 29 25 
ಒಟ್ಟು 485 1419 12 


ಒತ್ತುವರಿ ಮಾಡಿರುವವರ ವಿರುದ್ಧ ಯಾವುದೇ ಅರಣ್ಯ 
ಅಪರಾಧ ಪ್ರಕರಣಗಳು ದಾಖಲಾಗಿರುವುದಿಲ್ಲ. 


ಇ] ಅರಣ್ಯ ಪ್ರದೇಶದ ಒತ್ತವರ ತಡೆಗಟ್ಟಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


ಅರಣ್ಯ ಪ್ರದೇಶ ಒತ್ತುವರಿ ತಡೆಗಟ್ಟಲು ಕ್ಷೇತ್ರ ಸಿಬ್ಬಂದಿಯವರು 
ನಿಯಮಿತವಾಗಿ ಗಸ್ತು ಮಾಡಿ ಅರಣ್ಯ ಒತ್ತುವರಿಯನ್ನು 
ತಡೆಗಟ್ಟುತ್ತಾರೆ. ಹಾಗೂ ಅರಣ್ಯ ಬಾಂದುಗಳಲ್ಲಿ ದನ 


| ನಿರೋದಕ ಕಂದಕ ಹಾಗೂ ತಡೆಗೋಡೆ ನಿರ್ಮಾಣ ಮತ್ತು 


ಅರಣ್ಯ ಬಾಂದಿನಲ್ಲಿ ಆರ್‌.ಎಫ್‌. ಸ್ಟೋನ್‌ ಮತ್ತು 
ಕೈರಾನ್‌ಗಳನ್ನು ಅಳವಡಿಸಿ ಅರಣ್ಯ ಒತ್ತುವರಿ ಪ್ರಕರಣಗಳನ್ನು 
ಕರ್ನಾಟಕ ಅರಣ್ಯ ಕಾಯ್ದೆ, 1963ರ ಕಲಂ "64 (ಎ)ರಡಿಯಲ್ಲಿ 
ಒತ್ತುವರಿ ತೆರವುಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. 


ಸಂಖ್ಯೆ ಅಪಜೀ 50 ಎಫ್‌ಎಎಫ್‌ 2021 


ಅರಣ್ಯ ಹಾಗೂ ರ, ನಾಗರೀಕ ಸಠಬರಾಜು 


ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು 


